ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಮೂರನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾಂಕ 2೦ನೇ ಫೆಬ್ರವರಿ, 2೦14 
(ಸಮಯ: ಬೆಳಗ್ಗೆ 1.೦೦ ಗಂಟೆಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಒಂಭತ್ತನೇ ಪಟ್ಟ 


ಆ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಒಂಭತ್ತನೇ ಪಟ್ಟ 


2. ವರದಿಯನ್ಮೊಪ್ಪಿಸುವುದು 


ಶ್ರೀ ಎನ್‌.ಹೆಚ್‌. ಶಿವಶಂಕರ ರೆಡ್ಡಿ (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, ಖಾಸಗಿ 
ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿ) ಅವರು 2೦14ನೇ ಸಾಅನ 
ಸಮಿತಿಯ ನಾಲ್ವನೇ ವರದಿಯನ್ನು ಒಪ್ಪಿಸುವುದು. 


3. ವಿತ್ತೀಯ ಕಾರ್ಯಕಲಾಪಗಳು 


2೦14-15ನೇ ಸಾಅನ ಆಯವ್ಯಯದ ಮೇಲೆ ಮುಂದುವರೆದ ಸಾಮಾನ್ಯ ಚರ್ಚೆ. 


4. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ವಿನಯ ಕುಲಕರ್ಣಿ ಅವರು ರಾಜ್ಯದಲ್ಲನ ರಾಷ್ಟ್ರೀಯ ಹೆದ್ದಾರಿ-4ರಲ್ಲ ಮೋಟಾರು 
ವಾಹನ ಕಾಯ್ದೆ ಉಲ್ಲಂಘನೆಯಾಗುತ್ತಿರುವುದರಿ೦ದ ಮತ್ತು ರಾಷ್ಟ್ರೀಯ ಹೆದ್ದಾರಿ ದುರಸ್ತಿ 
ವೇಳೆಯಲ್ಲಿ ಯಾವುದೇ ಎಚ್ಚರಿಕೆ ಸೂಚನಾ ಫಲಕಗಳನ್ನು ಅಳವಡಿಸದಿರುವುದರಿಂದ 
ಉಂಟಾಗುತ್ತಿರುವ ಅನಾಹುತಗಳ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


2. ಶ್ರೀ ಅಶೋಕ ಖೇಣಿ ಅವರು ಚೀದರ್‌ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲನ 124 
ಗ್ರಾಮಗಳಲ್ಲಿ ಅಗತ್ಯ ವೈಯಕ್ತಿಕ ಶೌಚಾಲಯಗಳನ್ನು ನಿರ್ಮಿಸದಿರುವುದು ಹಾಗೂ 
ನೈರ್ಮಲ್ಯ ಕಾರ್ಯಕ್ರಮವನ್ನು ಚಾಲ್ತಯಲ್ಲರುವ ಕಿರುನೀರು ಸರಬರಾಜು ಯೋಜನೆಗೆ 
ಜೋಡಣೆ ಮಾಡದಿರುವುದರಿಂದ ಉಂಟಾಗಿರುವ ತೊ೦ದರೆಯ ಬಗ್ಗೆ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ ಸೆಳೆಯುವುದು. 


ಪು..ತಿ.ನೋ,. 


. ಶ್ರೀ ಡಿ. ನಾಗರಾಜಯ್ಯ ಅವರು ರಾಜ್ಯದ ಅರಣ್ಯ ಪ್ರದೇಶದಲ್ಲ ಜಲಸಂರಕ್ಷಣೆಗೆ 
ತಡೆಗೋಡೆ ನಿರ್ಮಿಸಿ ಅಂತರ್ಜಲ ವೃದ್ಧಿಸಲು ಕಾಮಗಾರಿಯನ್ನು ಕೈಗೆತ್ತಿಗೊಳ್ಳದಿರುವ 
ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


.ಶ್ರೀ ಕೆ.ಆರ್‌... ನಾರಾಯಣಗೌಡ ಅವರು ಬೆಂಗಳೂರು ವೈದ್ಯಕೀಯ 
ಮಹಾವಿಶ್ವವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯು ಶುಶ್ರೂಷಕರ ಹುದ್ದೆಗಳಗೆ 
2೦1೨ರಲ್ಲಿ ಸಂದರ್ಶನ ನಡೆದಿದ್ದರೂ ಇದುವರೆಗೂ ಆಯ್ಕೆ ಪಟ್ಟ ಪ್ರಕಟಸದಿರುವ ಬಗ್ಗೆ 
ಮಾನ್ಯ ವೈದ್ಯಕೀಯ ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀಯುತರುಗಳಾದ ಹೆಚ್‌.ಡಿ. ರೇವಣ್ಣ,  ಕೆ.ಎಂ.ಶಿವಅಂಗೇಗೌಡ ಮತ್ತು 
ಎಂ.ಟಿ. ಕೃಷ್ಣಪ್ಪ ಅವರುಗಳು ರಾಜ್ಯದ ಕೆ.ಆರ್‌.ಡಿ.ಸಿ. ಎಲ್‌ ವತಿಯಿಂದ 
ಚಿಕ್ಕನಾಯಕನಹಳ್ಳ -ಹಾಸನ ಮಾರ್ಗದ ತಿಪಟೂರು-ಗಂಡಸಿ-ದುದ್ದ ರಸ್ತೆಯನ್ನು 
ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದಿಂದ ಟೋಲ್‌ ಸಂಗ್ರಹಿಸಿ ಅಭಿವೃದ್ಧಿಪಡಿಸುವ 
ಯೋಜನೆಯ ಕಾಮಗಾರಿಯು ಪೂರ್ಣಗೊಳ್ಳದೆ -ಉ೦ಟಾಗಿರುವ ತೊಂದರೆಯ ಬಗ್ಗೆ 
ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಈ. ತುಕಾರಾ೦ ಮತ್ತು ಶ್ರೀ ಬ.ಆರ್‌. ಪಾಟೀಲ್‌ ಅವರುಗಳು ರಾಜ್ಯದಲ್ಲಿನ 
ವಿವಿಧ ಜಲ್ಲೆಗಳ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲ 
ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಶಿಕ್ಷಕರನ್ನು ಖಾಯಂ/ವಿಅೀನಗೊಳಸುವ ಬಗ್ಗೆ 
ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಸಿ... ಸುರೇಶ್‌ಬಾಬು ಅವರು ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನಲ್ಲ ಕೇಂದ್ರ 
ಸರ್ಕಾರದ ಸ್ವಾಮ್ಯದ ಕೆಐಹಿಸಿಎಲ್‌ ರವರು ಕಜ್ಜಣ ಮತ್ತು ಸ್ಟೀಲ್‌ ಪ್ಲಾಂಟ್‌ ಸ್ಥಾಪಿಸಲು 
ಉದ್ದೇಶಿಸಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಶ್ರೀ ಯು.ಜ.ಬಣಕಾರ ಅವರು ಹಿರೇಕೆರೂರ ತಾಲ್ಲೂಕಿನಲ್ಲಿ ಪ್ರತಿಯೊಂದು 
ಗ್ರಾಮಗಳಲ್ಲನ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡುತ್ತಿರುವ ಹಾಗೂ ಕೋಡ 
ಗ್ರಾಮದಲ್ಲಿ ಅಬಕಾರಿ ನಿಯಮ ಉಲ್ಲಂಘಿಸಿ ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ 
ಮಾನ್ಯ ಅಬಕಾರಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎಲ್‌. ಎ. ರಪಿ ಸುಬ್ರಮಣ್ಯ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆ ವ್ಯಾಪ್ತಿಯಲ್ಲ ಬರುವ ಆಸ್ಪತ್ರೆಗಳಲ್ಲಿ ಎಂ.ಆರ್‌.ಐ ಯಂತ್ರದ ಸೌಲಭ್ಯಗಳು 
ಸಾರ್ವಜನಿಕರಿಗೆ ತುರ್ತು ಸಂದರ್ಭಗಳಲ್ಲಿ ಲಭ್ಯವಿಲ್ಲದಿರುವ ಬಗ್ಗೆ ಮಾನ್ಯ ಆರೋಗ್ಯ 
ಮತ್ತು ಕುಟು೦ಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


ಪು..ತಿ.ನೋ.. 


5. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 
. ಶ್ರೀಯುತರುಗಳಾದ ಮಧು ಎಸ್‌. ಬಂಗಾರಪ್ಪ, ಎನ್‌.ಹೆಚ್‌.ಕೋನರೆಡ್ಡಿ ಬ.ಜ.ನಿಂಗಯ್ಯ, 
ಹಾಗೂ ಎಂ.ಟ.ಕೃಷ್ಣಪ್ಪ ಅವರುಗಳು ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಕೇಂದ್ರ 


ಸರ್ಕಾರ ವರದಿ ಸಲ್ಲಿಸಿರುವ ಬಗ್ಗೆ ರಾಜ್ಯ ಸರ್ಕಾರವು ತೆಗೆದುಕೊಳ್ಳುವ ನಿರ್ಣಯದ ಬಗ್ಗೆ 
ಚರ್ಚೆ. 


. ಶ್ರೀಯುತರುಗಳಾದ ಕೆ.ಶಿವಮೂರ್ತಿ, ಕೆ.ಎಂ.ತಿಮ್ಮರಾಯಪ್ಪ, ಎಸ್‌.ತಿಪ್ಪೇಸ್ವಾಮಿ, 
ಭೀಮನಾಯ್ದ, ರಾಜಣ್ಣ, ಈ. ತುಕಾರಾಂ ಮತ್ತು ಇತರರು ಬಯಲು ಸೀಮೆ 
ಪ್ರದೇಶಗಳಗೆ ಕುಡಿಯುವ ನೀರನ್ನು ಪೂರೈಸಲು ಕೆರೆಗಳಗೆ ನೀರು ತುಂಬಸುವ 
ಹಾಗೂ ನೀರಾವರಿ ಶುದ್ಧೀಕರಣ ಘಟಕವನ್ನು ಸ್ಥಾಪಿಸುವ ಬಗ್ಗೆ ಮತ್ತು ಬಯಲು ಸೀಮೆ 
ಪ್ರದೇಶದಿಂದ ಗುಳೆ ಹೋಗುವವರನ್ನು ತಡೆಗಟ್ಟುವ ವಿಷಯದ ಬಗ್ಗೆ ಚರ್ಚೆ. 


6. ಖಾಸಗಿ ಸದಸ್ಯರ ಕಾರ್ಯಕಲಾಪಗಳು 


1. ಶ್ರೀ ಕೆ.ಗೋಪಾಲಯ್ಯ ಅವರು ಕೆಳಕಂಡ ಸಿರ್ಣಯವನ್ನು ಮಂಡಿಸುವುದು. 


“ರಾಜ್ಯದಿಂದ ಪ್ರತಿವರ್ಷ ಸಾವಿರಾರು ಪ್ರಕರಣಗಳು ಅಂತಿಮ ನ್ಯಾಯಕ್ಕಾಗಿ ಮಾನ್ಯ 
ಸವೋಚ್ಯ ನ್ಯಾಯಾಲಯ, ನವದೆಹಆಗೆ ಹೋಗುತ್ತಿದ್ದು, ಇದಕ್ಕಾಗಿ ಕಕ್ಷಿದಾರರು 
ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ತಮ್ಮ ಪ್ರಕರಣವನ್ನು 
ಜರುಗಿಸಬೇಕಾಗಿರುತ್ತದೆ. ಆದುದರಿಂದ ಬೆಂಗಳೂರಿನಲ್ಲ ಸರ್ವೋಚ್ಛ ನ್ಯಾಯಾಲಯದ 
ಪೀಠವನ್ನು ಸ್ಥಾಪಿಸಲು ಈಗಾಗಲೇ ಸಂಸದೀಯ ಸಮಿತಿ ಶಿಫಾರಸ್ಸು 
ಮಾಡಿರುವುದರಿಂದ ಹಾಗೂ ಬೆ೦ಗಳೂರಿನಲ್ಲ ಎಲ್ಲಾ ಮೂಲ ಸೌಕರ್ಯಗಳರುವುದರಿಂದ 
“ಬೆ೦ಗಳೂರಿನಲ್ಲ ಮಾನ್ಯ ಸರ್ವೋಃಜ್ಛ ನ್ಯಾಯಾಲಯ ಪೀಠವನ್ನು ಸ್ಥಾಪಿಸುವ ಕುರಿತು” 
ಈ ಸದನವು ನಿರ್ಣಯಿಸುತ್ತದೆ.'' 


2. ಕೇ ಅಪ್ಪಾಜಿ ನಾಡಗೌಡ ಅವರು ಕೆಳಕಂಡ ಸಿರ್ಣಯವಸ್ನು ಮಂಡಿಸುವುದು. 


“ಭಾರತ ಸಂವಿಧಾನದ ಕಲಂ "387 ಜೆ'ಗೆ ತಿದ್ದುಪಡಿ ಮಾಡಿ 
ಹೈದ್ರಾಬಾದ್‌-ಕರ್ನಾಟಕ ಭಾಗದ ಅತ್ಯ೦ತ ಹಿ೦ದುಳದ ಜಲ್ಲೆಗಳಾದ ಗುಲ್ಬರ್ಗಾ, 
ರಾಯಚೂರು, ಜೀದರ್‌, ಕೊಪ್ಪಳ ಮತ್ತು ಬಳ್ಳಾರಿ ಜಲ್ಲೆಗಳಗೆ ವಿಶೇಷ ಸ್ಥಾನಮಾನವನ್ನು 
ನೀಡಿರುವಂತೆ ಅದೇ ಭಾಗಕ್ಕೆ ಹೊಂದಿಕೊಂಡಿರುವ ಮತ್ತು ಅತೀ ಹಿ೦ಂದುಳದ 
ಜಲ್ಲೆಯಾದ “ಜಹಾಪುರ ಜಿಲ್ಲೆಯನ್ನು ಸಹ ಸಂವಿಧಾನದ ಕಲಂ “87 ಜೆ” ರಡಿ 
ಸೇರ್ಪಡಿಸಿ ವಿಶೇಷ ಸ್ಥಾನಮಾನ ನೀಡುವಂತೆ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ 
ಶಿಫಾರಸ್ಸು ಮಾಡಲು ಈ ಸದನವು ನಿರ್ಣಯಿಸುತ್ತದೆ.'' 

ಪು..ತಿ.ನೋ.. 


ಸ 
3. ತ್ರೀ ಪಿ.ಎಂ. ಸರೇಂದ್ರಸ್ಟಾಮಿ ಮತ್ತು ಕ್ರೀ ಗುರು ಪಾಟೀಲ್‌ ಶಿರವಾಳ ಅವರು ಈ 
ಕೆಳಕಂಡ ನಿರ್ಣಯವನ್ನು ಮಂಡಿಸುವುದು. 


1) “ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಅಲಾಟ್‌ಮೆ೦ಟ್‌ Minor and Major Mining 


activites ಸಂಬಂಧಪಟ್ಟಂತೆ ಇಲಾಖೆಯವರು ಅನುಸೂಚಿತ ಜಾತಿ ಮತ್ತು 
ಅನುಸೂಚಿತ ಪಂಗಡದವರಿಗೆ ಮೀಸಲಾತಿ ನಿಯಮದಂತೆ ಯಾವ ಅವಕಾಶವನ್ನು 
ಕಲ್ಪಸಿಕೊಡಬೇಕಾಗಿತ್ತೋ ಆ ಅವಕಾಶವನ್ನು ಕಲ್ರಸಿಲ್ಲದಿರುವುದರಿಂದ ಈ ವರ್ಗದ 
ಜನರು ಸಾಮಾಜಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದೆ ಬರಲು 
ಸಂವಿಧಾನದಲ್ಲಿ ಯಾವ ರೀತಿಯ ಅವಕಾಶವನ್ನು ಈ ವರ್ಗದ ಜನರಿಗೆ 
ಕಲ್ಪಸಿಕೊಡಬೇಕೆ೦ದು ಹೇಳಲಾಗಿದೆಯೋ ಅದನ್ನು ಚಾಚೂತಪ್ಪದೇ ಪಾಅಸುವ ಕುರಿತು 
ಈ ಸದನವು ನಿರ್ಣಯಿಸುತ್ತದೆ.'' 


i) “ಇಡೀ ರಾಜ್ಯದಲ್ಲಿ ಮದ್ಯವನ್ನು ಮಾರುವುದಕ್ಕಾಗಿ ಅಬಕಾರಿ ಇಲಾಖೆಯು 
ಸಿ.ಎಲ್‌-2 ಪರವಾನಗಿಯನ್ನು ಕೊಡುತ್ತಿದ್ದು 1991 ರಿಂದ ಮೀಸಲಾತಿ ನಿಯಮವನ್ನು 
ಪಾಅಸಿಲ್ಲದಿರುವುದರ ಜೊತೆಗೆ ೭೦1ರ ಜನಗಣತಿ ಪ್ರಕಾರ ಅನುಸೂಚಿತ ಜಾತಿ ಮತ್ತು 
ಅನುಸೂಚಿತ ಪಂಗಡಗಳ ಜನಸಂಖ್ಯೆಯು ಕೂಡ ಹೆಚ್ಚಾಗಿರುವುದರಿಂದ ಹೆಚ್ಚಾದ 
ಜನಸಂಖ್ಯೆಗನುಗುಣವಾಗಿ ಮೀಸಲಾತಿ ನಿಯಮಗಳನ್ನು ಪಾಲನೆ ಮಾಡಿ 15೦೦ 
ಪರವಾನಗಿಗಳನ್ನು ಈ ವರ್ಗದ ಜನಾಂಗದವರಿಗೆ ಮಂಜೂರು ಮಾಡುವ” ಕುರಿತು ಈ 
ಸದನವು ನಿರ್ಣಯಿಸುತ್ತದೆ.'' 


11) “ಸರ್ಕಾರವು ಹೊರಗುತ್ತಿಗೆ, ಅರೆಸರ್ಕಾರಿ ಹಾಗೂ ಅತಿಥಿ ಹುದ್ದೆಗಳು ಎನ್ನುವ 
ವಿವಿಧ ಹೆಸರಿನಡಿಯಲ್ಲ ಹಲವಾರು ಹುದ್ದೆಗಳನ್ನು ಭರ್ತಿಮಾಡಿಕೊಳ್ಳುತ್ತಿದ್ದು ಇದು 
ಸಂವಿಧಾನ ಬಾಹಿರವಾಗಿರುತ್ತದೆ. 45 ದಿವಸಗಳಗಿ೦ತಲೂ ಹೆಚ್ಚಿನ ಅವಧಿಗೆ 
ತುಂಜಕೊಳ್ಳುವ ಯಾವುದೇ ರೀತಿಯ ನೇಮಕಾತಿಯಲ್ಲಯೂ ಮೀಸಲಾತಿ 
ನಿಯಮವನ್ನು ಸಂವಿಧಾನದ ಪ್ರಕಾರ ಪಾಅಸಬೇಕಾಗುತ್ತದೆ. ಆದುದರಿ೦ದ ಸರ್ಕಾರವು 
ಹೊರಗುತ್ತಿಗೆ ಅರೆಸರ್ಕಾರಿ ಹಾಗೂ ಅತಿಥಿ ಹುದ್ದೆಗಳು ಎಂದು ಹಲವಾರು ರಿಂತಿಯ 
ಹುದ್ದೆಗಳನ್ನು ಭರ್ತಿ ಮಾಡುವಾಗ ಮೂಸಲಾತಿ ನಿಯಮಗಳನ್ನು ಚಾಚೂ ತಪ್ಪದೆ ಪಾಅಸಿ 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ಜನಾಂಗದವರಿಗೆ ನ್ಯಾಯ 
ಒದಗಿಸಿಕೊಡಬೇಕೆ೦ದು ಒತ್ತಾಯಪೂರ್ವಕವಾಗಿ ಈ ಸದನವು ನಿಣ೯ಯಿಸುತ್ತದೆ.'” 


4. ಶ್ರೇ ಎನ್‌.ಹೆಚ್‌. ಶಿವಶಂಕರ ರೆಢಿ ಮಾನ್ಯ ಉಪ ಸಭಾಧ್ನಕ್ಷರು ಅವರು ಕೆಳಕಂಡ 
ನಿರ್ಣಯವನ್ನು ಮಂಡಿಸುವುದು 

“ನಿಗಮಿತ ಸಾಮಾಜಕ ಹೊಣೆಗಾರಿಕೆ ಚಟುವಟಕೆಗಳ (CSR activities) ಪೈಕಿ ತಮ್ಮ 
ಅಧಿಕಾರ ವ್ಯಾಪ್ತಿಯಲ್ಲಿ ಸಂಬಂಧಪಟ್ಟ ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿ ಚಟುವಟಕೆಗಳ 
ಸಲುವಾಗಿ ಸಾರ್ವಜನಿಕ ಉದ್ದಿಮೆಗಳು/ಕಂಪನಿಗಳು/ರಾಜ್ಯ ಸರ್ಕಾರಿ ಸ್ಥಾಮ್ಯದ 
ಉದ್ದಿಮೆಗಳು/ಖಾಸಗಿ ಕಂಪನಿಗಳು ಪ್ರತಿ ವರ್ಷ ತಮ್ಮ ಲಾಭದ ಅಂಶದಲ್ಲ ಒಂದು 
ಪಾಅನ ಕೊಡುಗೆ”ಯನ್ನು ನೀಡುವ ಕುರಿತು ಈ ಸದನವು ನಿರ್ಣಯಿಸುತ್ತದೆ.'” 


ಹಿ.ಓ೦ಪ್ರಕಾಶ 
ಕಾರ್ಯದರ್ಶಿ 


NE 
J ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


